ಕರ್ನಾಟಕ ವಿಧಾನ ಪರಿಷತ್ತು 


473 


ಶ್ರೀ ಹೆಚ್‌.ಎಂ.ರಮೇಶ ಗೌಡ (ವಿಧಾನ ಸಭೆಯಿಂದ ಚುನಾಯಿತರಾದವರು) 


24-09-2020 
ಮುಖ್ಯಮಂತ್ರಿಗಳು 


kok 


ಪಶ್ನೆ 


3 


ಉತ್ತರ 


-| 8) 


ಶರಾವತಿ ಭೂಗರ್ಭ ಜಲವಿದ್ಯುತ್‌ 
ಯೋಜನೆಯ ಡಿಪಿಆರ್‌ ನಡೆಸುವ ಪ್ರಸ್ತಾವನೆ 
ಸರ್ಕಾರದ ಮುಂದಿದೆಯೇ; ಇದ್ದಲ್ಲಿ ಈ 
ಯೋಜನೆಯ ವಿವರಗಳೇನು? 


ಕೆಪಸಿಎಲ್‌ 2000 ಮೆ.ವ್ಯಾ. ಸ್ಥಾಪಿತ ಸಾಮರ್ಥ್ಯದೊಂದಿಗೆ ಶರಾವತಿ 
ಪಂಪ್‌ ಶೇಖರಣಾ ಯೋಜನೆಯ ಅನುಷ್ಠಾನವನ್ನು ಕೈಗೊಳ್ಳಲು 
ಯೋಜಿಸುತ್ತಿದೆ. ಈ ನಿಟ್ಟಿನಲ್ಲಿ ಡಿಪಿಆರ್‌ ತಯಾರಿಸುವ ಕೆಲಸವನ್ನು ಮೆ: 
ವಾಷ್ಕೋಸ್‌ ರವರಿಗೆ ನೀಡಲಾಗಿದೆ. ಈ ಯೋಜನೆಯನ್ನು ಈಗಿರುವ 
ಜಲಾಶಯಗಳ ನಡುವೆ, ತಲಕಳಲೆ ಜಲಾಶಯವನ್ನು ಮೇಲುಭಾಗ 
ಜಲಾಶಯವಾಗಿ ಮತ್ತು ಗೇರುಸೊಪ್ಪ ಜಲಾಶ್ತಯವನ್ನು ಕೆಳಭಾಗದ 
ಜಲಾಶಯವಾಗಿ ಜಾರಿಗೆ ತರಲು ಉದ್ದೇಶಿಸಲಾಗಿದೆ, ಎರಡು ಜಲಾಶಯಗಳ 
ನಡುವೆ ಏಳು ಕೀಲೋ ಮೀಟರ್‌ ಉದ್ದದ ನೀರು ಸಾಗಿಸುವ ಸುರಂಗವನ್ನು 
ಪ್ರಸ್ತಾಏಸಲಾಗಿದೆ ಮತ್ತು 250 ಮೆ.ವ್ಯಾ, ಸಾಮರ್ಥ್ಯದ 8 ಸಂಖ್ಯೆಯ 
ರಿವರ್ಸಿಬಲ್‌ ಪಂಪ್‌ ಜನರೇಟರ್‌ಗಳ ಭೂಗರ್ಭ ವಿದ್ಯುತ್‌ ಕೇಂದ್ರವನ್ನು 
ಸ್ಥಾಪಿಸುವ ಬಗ್ಗೆ ಪ್ರಸ್ತಾಪಿಸಲಾಗಿದೆ. 


_ 


ಆ) 


ಶರಾವತಿ ಅಂತರ್‌ಗತ ಯೋಜನೆಯಿಂದ 
ಎಷ್ಟು ಮೆ.ವ್ಯಾ.ವಿದ್ಭುತ್‌ ಉತ್ಪಾದನೆಯಾಗಲಿದೆ; 
ಈ ಯೋಜನೆಗೆ ಎಷ್ಟು ಖರ್ಚಾಗಲಿದೆ 
(ವಿವರ ನೀಡುವುದು) 


2000 ಮೆ.ವ್ಯಾ ಉದ್ದೇಶಿತ ಶರಾವತಿ ಪಂಪ್‌ ಶೇಖರಣಾ 
ಯೋಜನೆಯಿಂದ ಸುಮಾರು ವಾರ್ಷಿಕವಾಗಿ 4380 ದಶಲಕ್ಷ ಯುನಿಟ್‌ 
ಉತ್ಪಾದಿಸಬಹುದು. 2017ರಲ್ಲಿ ಸಿದ್ಧಪಡಿಸಿದ ಪಿಎಫೌಆರ್‌ 
ಯೋಜನೆಯ ವೆಚ್ಚ ಸುಮಾರು ರೂ.539151 ಕೋಟಿ 
ಅಂದಾಜಿಸಲಾಗಿದೆ. 


ಈ 
ಪ್ರಕಾರ, 
ಎಂದು 


ಇ) 


ಶರಾವತಿ ಅಂತರ್‌ಗತ ಯೋಜನೆಯ ಜಿಯೋ 
ಟೆಕ್ನಿಕಲ್‌ ಸರ್ವೆ ನಡೆಸಲಾಗಿದೆಯೇ; 
ನಡೆಸಿದ್ದಲ್ಲಿ ಅದರ ತಾಂತ್ರಿಕ ವರದಿಗಳೇನು? 


ಅರಣ್ಯ ಇಲಾಖೆಯಿಂದ ಜಿಯೋಟೆಕ್ಸಿಕಲ್‌ ಸಮೀಕ್ಷೆಯ 
ಕಾರ್ಯಗಳನ್ನು ನಡೆಸಲು ದಿನಾಂಕ:06.05.2020 ರಂದು 
ಅನುಮೋದನೆಯನ್ನು ಪಡೆಯಲಾಗಿದೆ ಮತ್ತು ಜಿಯೋಟೆಕ್ಸಿಕಲ್‌ ತನಿಖಾ 


ಕಾರ್ಯಗಳು ಪ್ರಗತಿಯಲ್ಲಿವೆ. 


ಈ) 


ಶರಾವತಿ ಭೂಗರ್ಭ 
ಯೋಜನೆಗೆ ಸ್ಥಳೀಯ ಜನರು ಮತ್ತು 
ಪರಿಸರವಾದಿಗಳಿಂದ ತೀವ್ರ ವಿರೋದ 
ವ್ಯಕ್ತವಾಗುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಜಲವಿದ್ಯುತ್‌ 


ಬಂದಿದೆ. 


ಸದರಿ ಯೋಜನೆಗೆ ಅರಣ್ಯ ಮತ್ತು ಪರಿಸರ ಇಲಾಖೆಯಿಂದ ಪರಿಸರ 
ಅನುಮೋದನೆಯನ್ನು ಪಡೆದ ನಂತರವೇ ಯೋಜನೆಯನ್ನು ಅನುಷ್ಠಾನದ ಬಗ್ಗೆ 
ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಾಗುವುದು. 


: ಎನರ್ಜಿ 186 ಇಬಿಎಸ್‌ 2020 


ಬಾನೆ. ಖಡ 4 
(ಬಿ.ಎಸ್‌.ಯಡಿಯೂರಪು)ು ೭೨ 
ಮುಖ್ಯಮಂತ್ರಿ he 


